1 ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


1401 


ಸದಸ್ಯರ ಹೆಸರು: 


[ಶ್ರೀಮತಿ ವೀಣಾ ಅಚ್ಚಯ್ಯ. 


"1 ಉತ್ತರಿಸುವ ದಿನಾಂಕ: 


09.03.2022 


| ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಉತ್ತರಿಸುವವರು 


ಪ್ರಶ್ನೆ 


ಉತ್ತರ 


ಅ) 


ಕೊಡಗಿನ ಪುಣ್ಯ ಕ್ಲೇತಗಳಾದ ತಲಕಾವೇರಿ 
ಹಾಗೂ ಭಾಗಮಂಡಲ ದೇವಸ್ಥಾನಗಳಲ್ಲಿ 
ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿ 
ಕಾರ್ಯಗಳಿಗೆ ಅನುದಾನದ 
ಕೊರತೆಯಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಬಂದಿದೆ 


ಆ) 


ಬಂದಿದ್ದಲ್ಲಿ, ಪುಸ್ತುತ ಆರ್ಥಿಕ ವರ್ಷದಲ್ಲಿ ಸದರಿ 
ದೇವಸ್ಥಾನಗಳಿಗೆ ಸರ್ಕಾರದಿಂದ ಬಿಡುಗಡೆಯಾದ 
ಅನುದಾನವೆಷ್ಟು ಹಾಗೂ ಕೈಗೊಂಡಿರುವ 
ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿ 
ಕಾರ್ಯಗಳು ಯಾವುವು? 


2021-22ನೇ ಸಾಲಿನಲ್ಲಿ ತುಲಾ ಸಂಕ್ರಮಣ 
1ತೀರ್ಥೋದೃವ ಜಾತ್ರೆಗೆ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ 
ರೂ.20,00,014.16/-ಗಳ' ಅನುದಾನ ಬಿಡುಗಡೆಯಾಗಿರುತ್ತದೆ. 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 2020-21ಸೇ 
ಸಾಲಿನಲ್ಲಿ ದಿ:23.05.2020 ರಲ್ಲಿ ರೂ.10000/- ಲಕ್ಷಗಳ 
ಅನುದಾನ ಬಿಡುಗಡೆಯಾಗಿರುತ್ತದೆ. ಈ ಅನುದಾನದಿಂದ 
ಕಾಮಗಾರಿ ಕೈಗೊಳ್ಳುವ ಕುರಿತು ಜಿಲ್ಲಾಧಿಕಾರಿಗಳು, ಕೊಡಗು 
ಜಿಲ್ಲೆ ರವರು ಸರ್ಕಾರದ ಪ್ರಧಾನ ಮುಖ್ಯ ವಾಸ್ತು ಶಿಲ್ಪಿ ರವರಿಗೆ 
ನೀಲಿ ನಕ್ಷೆ ತಯಾರಿಸಿಕೊಡಲು ಪತ್ರ ಬರೆಯಲಾಗಿದ್ದು, ಸದರಿ 
ನಕ್ಷೆ ಸ್ಟೀಕೃತಗೊಂ೦ಡ ನಂತರ ಉದ್ದೇಶಿತ ವಸತಿ ಗೃಹ ಕಟ್ಟಡ 


ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು. 


(ಕಾಮಗಾರಿಗಳ ವಿವರದ ಪಟ್ಟಿಯನ್ನು ಲಗತ್ತಿಸಿದೆ). 


ಇ) 


ಮುಂದಿನ. ಆರ್ಥಿಕ ವರ್ಷದಲ್ಲಿಯಾದರೂ 
ಕೊಡಗಿನ ಪುಣ್ಯ ಕ್ಲೇತ್ರಗಳಾದ ತಲಕಾವೇರಿ 
ಹಾಗೂ ಭಾಗಮಂಡಲ ದೇವಸ್ಥಾನಗಳಿಗೆ 
ಮೂಲಭೂತ ಸೌಕರ್ಯ ಕಲ್ಪಿಸಲು ಹಾಗೂ 
ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು 
ಸಾಕಷ್ಟು ವಿಶೇಷ ಅನುದಾನವನ್ನು ಒದಗಿಸಲು 
ಸರ್ಕಾರ ಕ್ರಮವಹಿಸುವುದೇ? 


ಕೊಡಗಿನ ಪುಣ್ಯ ಕ್ಷೇತ್ರಗಳಾದ ತಲಕಾವೇರಿ ಹಾಗೂ 
ಭಾಗಮಂಡಲ ದೇವಸ್ಥಾನಗಳಿಗೆ ಮೂಲಭೂತ ಸೌಕರ್ಯ 
ಕಲ್ಪಿಸಲು ಹಾಗೂ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳುಲು 
ವಿಶೇಷ ಅನುದಾನವನ್ನು ಒದಗಿಸಲು ಕೋರಿ ಜಿಲ್ಲಾಧಿಕಾರಿಗಳು 
ಕೊಡಗು ಜಿಲ್ಲೆರವರಿಂದ ಪ್ರಸ್ತಾವನೆ ಸ್ಟೀಕೃತವಾದಲ್ಲಿ 
ಅನುದಾನ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ:ಕ೦ಇ 57 ಮಸಪ್ರ 2022. 


pe 


(ಶಶಿಕಲೌ.ಅ.ಜೊಲ್ಡೆ) 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ನೆ ರುತ ಅತೆ ಸಾಖೆ 840! 


ಕಾಮಗಾರಿಗಳ ವಿವರ 


ಮುಕ್ತಾಯಗೊಂಡಿರುವ ಕಾದಮೆಗಾರಿಗಳ 


> K 


ಆಡಳಿತಾತ್ಮಕ ಮಂಜೂರಾತಿ 


ಆದೇಶೆ/ಮಂಜೂರಾತಿಗೆ ಪಿಫಾರಸ್ತು 
ಮಾಡಿರುವ ಪತ್ರ 


ಅಡಿತಾತಕ ನಾಗರ್‌ 7 ಪಾಚತಿಸಲು 
ಮಂಚೂಡಾತಿಯಂತೆ ಪಾವತಿಸಿರುವ ಚಾಕಿಯಿರುವ 
ಕಾನುಗಾರಿ ಮೊತ್ತ ಮೊತ್ತ ಮೊತ್ತ 
ರೂ. ರೂ ರೂ. 


ಸಂಖ್ಯೆ ಮತ್ತು ದಿನಾಂಕ 


ಇಷರ' 


ಅಪರ ಸಲ್ಲಾಧಿಕಾರಿಗಳು ಕೊಡಗು 


ಅದೇಶ ಸಂಖ್ಯೆ: ಮುಜರಾಯಿ_ 


11200-20, C:25.07.2019, 


io. | 150000000 | T300000.00 


ಪಾವತಿಸಿರುವ 


ಔಿ;01.10.2019 


ಸೇಕ 


Rr! 20.0 0 4250000 
ಸಂಗಮದ ನದಿಯ ಇವರ ಆದೇಶ ಸಂಖ್ಯೆ: ಮುಜರಾದಿ ಪಾವತಿಸಿರುವ 
ಹಾಗೂ ಪಿಂಡ 
p ದಿ:01.10.2019 
| 350000.00 |. [ 0000 1 
NON TN TOT 
ಸಂಗಮದ . 
ಸಂಖ್ಯೆ (॥ ರ 
ವಿರ್ದಹಿಖುವ ಸಂದರ್ಭದಲ್ಲಿ 
ಲಕ್ಷ" ಹಾಗೂ 
ಕಾಮಗಾಲ 
se T5230 | 48,87,500.00 


3 T8,30,000.00 


ಅಪರ 'ನಲ್ಪಾಧಿ 


ನಿಗಳಿ, ಕಾಡಗು ಚಿಕೆ 
ಇಷರ ಅದೇಶ ಸಂಖ್ಯೆ: ಮುಜರನಿಯಿ 
19/2019-20, Cx 25.07.2019. 


T0000 242750000 | 2427500.00 


B:01.10.2019 


— 


ರ ಪರಾ ಸಾಕಣ 


ಇಂದಾವರ 
3] 


ತೆಲಕಾವೇರಿ 


ಅಳಪಡಿಕೆ 


ಕಥಯ 
ಎಸ್‌ಬಿಟೆ/ಹಿಆರ್‌ 10/2019- 


{Gt 


ದಿಪಾಂಕೆ: 28.12.2020. 


ಸಂಖ್ಯ 
F; 
20, 


SSRN pa 


ENERO 


78,3 


WEAN 


000d | 


ಘೋಷಾರೆ 
ರ. 
ಮ ಕಾಮಗಾರಿಗೆ 
ಕಾಮಗಾರಿಯ 
೦ 1 ಕಾಮಗಾರಿ ವಿವರ | ಪಾವಶಿಸಿರುವ 
“1 ಅಂದಾಜು ಮೊತ್ತ 


] TAT 06S SITE 


ಪಾವತಿಸಲು ' 


9,500.00 


K127.400. 00 


